ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 31ನೇ ಮಾರ್ಚ್‌, 2೦1೮ 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ ತಿದ್ದುಪಡಿ) 
ವಿಧೇಯಕ, 2೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಷಳ ಹಕ್ಕು 
(ಕರ್ನಾಟಕ ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(ii) ಕನ್ನಡ ಭಾಷಾ ಕಅಕೆ ವಿಧೇಯಕ, 2೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) 2೦15ನೇ ಸಾಅನ ಕನ್ನಡ ಭಾಷಾ ಕಲಕೆ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(ii) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು 


ಅ) 2೦15ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(1೪) ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ವಿಧೇಯಕ, 2೦15 
ಶ್ರೀ ಹೆಚ್‌.ಕೆ. ಪಾಟೀಲ್‌ (ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌) ಅವರು 


ಅ) 2೦15ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಪು.ತಿ.ನೋ64,. 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತೊಂದನೇ ಪಟ್ಟ 


ಆ) ದಿನಾ೦ಕ ೭4.೦3.೭೦15ರ ಹದಿನಾರನೇ 
ಪಟ್ಟಯಂದ ತಡೆಹಿಡಿಯಲಾದ ಗೃಹ ಸಚಿವರು 
ಶ್ರೀ ವಿ.ಸುನೀಲ್‌ ಕುಮಾರ್‌ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 233(4759) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಇಪ್ಪತ್ತೊಂದನೇ ಪಟ್ಟ 


ಇ. ಅರ್ಜಯನ್ಮೊಪ್ಲಿಸುವುದು 


ಶ್ರೀ ಎನ್‌.ಹೆಚ್‌.ಶಿವಶ೦ಕರರೆಡ್ಡಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು ಜನಶೆಟ್ಟ ಕೊಪ್ಪ ಗ್ರಾಮದ ಸಿದ್ದಿ ಕಾಲೋನಿ ಹಳ್ಳಕ್ಕೆ SEP/TSP 
ಯೋಜನೆಯಡಿಯಲ್ಲ ಕಾಲುಸೇತುವೆ ನಿರ್ಮಾಣ ಮಾಡಲು ಹಾಗೂ ಮೂಲಭೂತ 
ಸೌಕರ್ಯ ಒದಗಿಸುವ ಖಗೆಗಿನ ಅರ್ಜಯನ್ನೊಪ್ಪಿಸುವುದು. 


4. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಕೆ.ಎಂ.ಶಿವಅ೦ಗೇಗೌಡ, ಹೆಚ್‌.ಎಸ್‌.ಪ್ರಕಾಶ್‌, 
ವೈ.ಎಸ್‌.ವಿ.ದತ್ತ, ಲಕ್ಷ್ಮಣ ಸಂಗಪ್ಪ ಸವದಿ, ಎಂ.ರಾಜಣ್ಣ ಹಾಗೂ ಇತರರು ಕ್ಷೀರಭಾಗ್ಯ 
ಯೋಜನೆಯಡಿಯಲ್ಲ ಮಕ್ಕಳಗೆ ಪ್ರತಿವಾರ ಮೂರು ದಿನ ಹಾಲನ್ನು ನೀಡುವ ಬದಲು 
ಐದು ದಿನ ಹಾಲನ್ನು ವಿತರಿಸುವ ಹಾಗೂ ಒಕ್ಕೂಟಗಳಗೆ ರೈತರ ಹಾಅನ ಅಲ್ಲುಗಳ 
ಪಾವತಿಗಾಗಿ ಬಡ್ಡಿರಹಿತ ಸಾಲವನ್ನು ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


2. ಶ್ರೀಮತಿ ಶಾರದಾ ಪೂರ್ಯ ನಾಯ್ಡ್‌ ಅವರು ಭದ್ರಾವತಿ ತಾಲ್ಲೂಕು ಅರಜಳಚಿ ಕ್ಯಾಂಪ್‌ 
ಗ್ರಾಮದಲ್ಲ ವಾಸಿಸುತ್ತಿರುವ ಬೋವಿ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ 
ನೀಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು 2೦13-14ನೇ ಸಾಅನಲ್ಲ ರಾಜ್ಯದ 
ಗ್ರಾಮೀಣ ಭಾಗದಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಯ ಪ್ರಗತಿ 
ಹಂತದ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 

ಪು.ತಿ.ನೋ.. 


ತಾ 
ಎ ವ್‌ 


. ಶ್ರೀ ಹೆಚ್‌.ಆರ್‌.ಅಲಗೂರು (ರಾಜು) ಅವರು ವಿಜಯಪುರ ನಗರದಲ್ಲಿ ವಿಮಾನ 
ನಿಲ್ದಾಣ ನಿರ್ಮಿಸಲು ಏರ್‌ ಪೋರ್ಟ್‌ ಅಥಾರಿಟ ಆಫ್‌ ಇಂಡಿಯಾ "ಕೋರಿರುವ 
ಆ೦ಕೋಟ ಹಣವನ್ನು ಮಂಜೂರು ಮಾಡಿ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು 
ಪ್ರಾರಂಭ rd ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಕಾ 
ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಆರ್‌.ರಮೇಶ್‌ ಕುಮಾರ್‌ ಅವರು ಹಿರಿಯೂರು ತಾಲ್ಲೂಕು ಹುಚ್ಚಪ್ಪನಹಳ್ಳಿ 
ಗ್ರಾಮದ ಬಳ ಸರ್ಕಾರಿ ಹಳ್ಳದಲ್ಲಿ ನಿರ್ಮಿಸಿದ ಕೃಷಿ ನೀರಿನ ಹೊಂಡ ನರ್ಚಾಣದ 
ಬಾಬ್ದು ಬಾಕಿಯಲ್ಲನ ಹಣವನ್ನು ಉಚ್ಚ ನ್ಯಾಯಾಲಯದ ಆದೇಶದಂತೆ 
ಶ್ರೀ ತಿಮ್ಮ ಸ್ವಯ್ಯನವರಿಗೆ ಪ gaia ಆಗುತ್ತಿರುವ ವಿಳ೦ಬದ ಬಗ್ಗೆ ಮಾನ್ಯ ಕೃಷಿ 
ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎಂ.ತಿಮ್ಮ ರಾಯಪ್ಪ ಅವರು ಓ.ಆರ್‌.ಎಫ್‌. ಯೋಜನೆಯಡಿಯಲ್ಲ ಪಾವಗಡ 
ತಾಲ್ಲೂಕು ಕನನ ವದನಕಲ್‌ ರಸ್ತೆ ಕಾಮಗಾರಿ ಕೈಗೊಂಡಿದ್ದು ಎಸ್‌.ಆರ್‌. 
ಪಾಳ್ಯ ಗ್ರಾಮದ ಪರಿಮಿತಿಯಲ್ಲ ಎರಡು ಬದಿ ಸಿ.ಸಿ. ರಸ್ತೆ ನಿರ್ಮಾಣ ಕಾಮಗಾರಿ 
ಮಧ್ಯ ದಲ್ಲ ೨೦-೨5 ಮೀಟರ್‌ ರಸ್ತೆ ನಿರ್ಮಾಣ ಮಾಡದಿರುವುದರಿಂದ 
i ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಆರ್‌.ಜಗದೀಶ್‌ ಕುಮಾರ್‌ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ 
ಹ ಬೆ೦ಗಳೂರು ಉತ್ತರ ತಾಲ್ಲೂಕು ಕಸಬ ಹೋಬಳಿ ನಾಗಶೆಟ್ಟ ಹಳ್ಳಿ ಗ್ರಾಮದ 
ಸರ್ವೆ 6ರಲ್ಲರುವ ಒಂದು ಎಕರೆ 17 ಗುಂಟೆ. ಜಮೀನು ಕೊಳೆಗೇರಿ ಅಭಿವೃದ್ಧಿ 
ಮಂಚು ಅನುಮೋದನೆಯಂತೆ ಕೊಳಚೆ ಪ್ರದೇಶವೆಂದು ಘೋಷಣೆಯಾಗಿದ್ದರೂ 
ಮೆ: ಪೆಬಲ್‌ಬೇ ಡೆವಲಪರ್ಸ್‌ (ಪ್ರೈ) ಅ. ರವರು ವಸತಿ ಸಮುಚ್ಛಯ ನಿರ್ಮಿಸಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಎಂ.ಟ.ಕೃಷ್ಣಪ್ಪ ಅವರು ತುರುವೇಕೆರೆ ತಾಲ್ಲೂಕು ವ್ಯಾಪ್ಟಿಯಲ್ಲ ಬರುವ 
ಮಲ್ಚವಿಲೇಜ್‌ ಯೋಜನೆಯಡಿ ಮಲ್ಲಘಟ್ಟ ಕೆರೆಯಿಂದ ಲೋಕಮ್ಮ ನಹಳ್ಳೆ, ಆನೆಕೆರೆ 
ಗ್ರಾಮ ಪಂಚಾಯತಿಗಳಗೆ ಹಾಗೂ ಸಾರಿಗೆ ಹಳ್ಳಿ uted ಹಮ್ಮಸಂದ್ರ 
ಪಂಚಾಯ ಹಾಗೂ ದಂಡಿನಶಿವಾರ ಸಂಜಾಯತಯ ಗ್ರಾಮಗಳಗೆ ಕುಡಿಯುವ 
ನೀರಿನ ಸರಬರಾಜು ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರು ಬೆ೦ಗಳೂರಿನ ಕನಕಪುರ ರಸ್ತೆಯ ಸಾರಕ್ಕಿ 
ಗೇಟ್‌ ಜಂಕ್ಷನ್‌ ಬಳ ರಸ್ತೆ ಮತ್ತು ರಸ್ತೆ ಬದಿಯಲ್ಲಿ ಪ್ರತಿನಿತ್ಯ ತರಕಾರಿ ಮಾರುಕಲ್ಲ 
ನಡೆಯುತ್ತಿದ್ದು ಜನದಟ್ಟಣೆ ಹೆಚ್ಚಾಗಿರುವುದರಿಂದ ವಾಹನ ಸವಾರರಿಗೆ ಹಗೂ 
ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 

ಪು.ತಿ.ನೋ.. 


1೦.ಶ್ರೀ ಹೆಚ್‌.ಕೆ.ಕುಮಾರಸ್ವಾಮಿ ಅವರು ಜಲಸಂಪನ್ಮೂಲ ಇಲಾಖೆಗೆ ಸೇರಿದ ಗೊರೂರು 
ಹೇಮಾವತಿ ಜಲಾಶಯ ಯೋಜನೆ ಕಛೇರಿಯಲ್ಲರುವ ಪ್ರಾಥಮಿಕ ಆರೋಗ್ಯ 
ಕೇಂದ್ರವು ನಿರುಪಯುಕ್ತವಾಗಿದ್ದು ಇದನ್ನು ಹಾಸನ ಜಲ್ಲೆ ಕಟ್ಟಾಯ ಗ್ರಾಮಕ್ಕೆ 
ಸ್ಥಳಾಂತರಿಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


11. ಶ್ರೀ ಪಿ.ಆರ್‌.ಸುಧಾಕರ್‌ ಲಾಲ್‌ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ 
ಭಾಗದ ಜನರಿಗೆ ಸರಬರಾಜು ಮಾಡುವ ಕುಡಿಯುವ ನೀರಿನ ಟ್ಯಾಂಕರ್‌ಗಳಗೆ 
ನಿಗದಿಪಡಿಸಿರುವ 35೦ರೂ ಗಳನ್ನು 8೦೦ರೂ ಗಳಗೆ ಹೆಚ್ಚಿಸುವ ಬಗ್ಗೆ ಹಾಗೂ ನೀರು 
ಸರಬರಾಜು ಮಾಡಿರುವವರಿಗೆ ಬಾಕಿ ಹಣ ಪಾವತಿಸುವ ಬಗ್ದೆ ಮಾನ್ಯ 
ಗ್ರಾಮೀಣಾಭವ್ಯದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


12. ಶ್ರೀಮತಿ ವೈ. ರಾಮಕ್ಕ ಅವರು ಕೆ.ಜಿ.ಎಫ್‌ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ 
ನೀರಿನಲ್ಲ ಫ್ಲೋರೈಡ್‌ ಅಂಶ ಹೆಚ್ಚಾಗಿರುವುದರಿಂದ, ಶುದ್ಧ ಕುಡಿಯುವ ನೀರಿನ 
ಘಟಕಗಳನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಕೆಯುವುದು. 


13.ಶ್ರೀ ಎನ್‌.ಚಲುವರಾಯಸ್ವಾಮಿ ಅವರು ಮಂಡ್ಯ ಜಲ್ಲೆ ಮದ್ದೂರು ತಾಲ್ಲೂಕು ಕೊಪ್ಪ 
ಹೋಬಳ ಅಬಲವಾಡಿ ಸರ್ಕಾರಿ ಪ್ರೌಢ ಶಾಲೆಗೆ 18 ಲಕ್ಷ ರೂಪಾಯಿಗಳ ಅನುದಾನ 
ಬಡುಗಡೆ ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


14. ಶ್ರೀ ಹೆಚ್‌.ಎಸ್‌.ಶಿವಶ೦ಕರ್‌ ಅವರು ದಾವಣಗೆರೆ ಅಲ್ಲೆ. ಹರಿಹರ ವಿಧಾನಸಭಾ 
ಕ್ಷೇತ್ರದ ಮಲೆಬೆನ್ನೂರು ಗ್ರಾಮವನ್ನು ಪುರಸಭೆಯನ್ನಾಗಿ ಮಾಡುವ ಬಗ್ಗೆ ಹಾಗೂ 
ಹರ್ಲಾಪುರ ಗ್ರಾಮವನ್ನು ನಗರ ಸಭೆಗೆ ಸೇರಿಸುವ ಬಗ್ಗೆ ಮಾನ್ಯ ಪೌರಾಡಳತ, 
ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ 
ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ ಅವರು ಗ್ರಾಮೀಣ ಭಾಗದಲ್ಲಿ ಆರ್‌.ಎಂ.ಪಿ. 
ಖಾಸಗಿಯಾಗಿ ಬಡಜನರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಹೆಚ್‌.ಸಿ.ಬಾಲಕೃಷ್ಣ ಅವರು ಬೆಂಗಳೂರು ದಕ್ಷಿಣ ತಾಲ್ಲೂಕು ಕೆಂಗೇರಿ ಹೋಖಳ, 
ಕೊಮ್ಮಘಟ್ಟ ಗ್ರಾಮದ ಸರ್ವೆ ನಂ 3೦ರಲ್ಲಿ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ 
ವಸತಿ ಸಮುಚ್ಛಯವನ್ನು ನಿರ್ಮಿಸುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


ಪು.ತಿ.ನೋ,. 


17. ಶ್ರೀಯುತರುಗಳಾದ  ಕೆ.ಎಂ.ಶಿವಅಂಗೇಗೌಡ ಮತ್ತು ಹೆಚ್‌.ಎಸ್‌.ಶಿವಶಂಕರ 
ಅವರುಗಳು ಸರ್ಕಾರಿ ಆದೇಶ ಸಂಖ್ಯೆ ವಾಪ್ರಾಯು 186 ಯುಸೇಕ್ರೀ 2೦೦ರ ನ್ನು 
ಪುನರ್‌ ಪರಿಶೀಅಸಿ ರಾಜ್ಯದಲ್ಲ ಕ್ರೀಡಾಂಗಣ ಸಮಿತಿಗಳಲ್ಲ ಸ್ಥಳೀಯ ಶಾಸಕರನ್ನು 
ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸುವ ಬಗ್ಗೆ ಮಾನ್ಯ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಎಸ್‌.ಟ.ಸೋಮಶೇಖರ್‌, ಜ.ಎ. ಬಸವರಾಜ್‌, ಎಸ್‌.ಆರ್‌.ವಿಶ್ವನಾಥ್‌, 
ಶಿವಣ್ಣ ಬ, ಮುನಿರತ್ನ ಹಾಗೂ ಇತರರು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಕೆ 
ವ್ಯಾಪ್ತಿಯ ವಾರ್ಡ್‌ಗಳಗೆ ಹೊಸದಾಗಿ ಸೇರ್ಪಡೆಯಾಗಿರುವ 11೦ ಹಳ್ಳಗಳಗೆ ಕುಡಿಯುವ 
ನೀರಿನ ಯೋಜನೆಯನ್ನು ಶೀಘ್ರವಾಗಿ ಕೈಗೊಳ್ಳುವ ಬಗ್ಗೆ ಚರ್ಚೆ. 


2. ಶ್ರೀ ಗೋವಿಂದ ಎಂ.ಕಾರಜೋಕ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ 
ಕಾಮಗಾರಿಗಳಗೆ 2೦13-14 ಮತ್ತು 2೦14-15ರಲ್ಲಿ ನಿಗದಿಪಡಿಸಿದ ಅನುದಾನ, 
ಜಡುಗಡೆಯಾದ ಮೊತ್ತ ಹಾಗೂ ಕಾಮಗಾರಿಗಳಗೆ ಉಪಯೋಗಿಸಿದ ಮೊತ್ತದ ಬಣ್ಣೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(http://kla.kar.nic.in/assembly/lob/lob.htm) 


